ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಕರು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ 


ಕರ್ನಾಟಕ ವಿಧಾನ ಪರಿಷತ್ತು 


; ತ್ರೀ ಕೋ ಕೊಂಡಯ್ಯ 
769 


ದಿನಾಂಕ : 15.12.2020 


ಕ್ರಸಂ. 


ಹತ್ನೆ 


ಉತರ 


ಅ) 


ಆತ್ಮನಿರ್ಭರೆ ಹೋಜನೆಯಡ 
ಸಹಕಾರ ಕೇತಕ್ಷೆ ಕೇಂದ 

ಮ್‌ pe] 
ಸರ್ಕಾರ ಬಿಡುಗಡೆ 
ಮಾಡಿರುವ ಅನುದಾನದ 
ಮೊತ್ತವೆಷ್ಟು; 


| ಅತ್ಮನರ್ಭಕ'ಹೋಜನಹಯಡ ₹ಾಂದ್ರ ಸರಕರ ಕತಕ್ಸ ನಬಾರ್ಡ್‌ ಮೂಲಕ] ' 
ಪ್ರತಿ ವರ್ಷ ನೀಡುವ ಪುನರ್ಧನದೊಂದಿಗೆ ಹೆಚ್ಚುವರಿಯಾಗಿ “Special liquidity 
fund’ ಅಡಿಯಲ್ಲಿ ಸಣ್ಣ. ಮತ್ತು ಅತೀ ಸಣ್ಣ ರೈತರಿಗೆ ಸಕಾಲದಲ್ಲಿ ಬೆಳೆ ಸಾಲ 
ಒದಗಿಸಲು ಮತ್ತು ಹಾಲು ಉತ್ಪಾದಕರಿಗೆ ಹಾಗೂ ಮೀನುಗಾರರಿಗೆ 
ಪಶುಸಂಗೋಪನೆಗೆ ದುಡಿಯುವ ಬಂಡವಾಳ ಸಾಲ ಒದಗಿಸಲು ರೂ.700 


ಅ) ದರ 
| ಕೈಗೊಳ್ಳಲಾಗುವ 
| ಕಾರ್ಯಕ್ರಮಗಳೇನು; 


ಮೊತ್ತದ 


ಆಯ್ದೆ 


ಫಲಾನುಭವಿಗಳ 5 


| ಪ್ರಕ್ರಿಯೆಯ ಕ್ರಮವೇನು; 


ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 
ಸದರಿ ಕಾರ್ಯಕ್ರಮಗಘ ನ 
ಕೆಳಗಿನಂತೆ ನೀಡಲಾಗಿದೆ. 
1. ಸಣ್ಣ ಮತ್ತು ಅತೀ ಸಣ್ಣ ರೈತರಿಗೆ ಸಕಾಲದಲ್ಲಿ ಬೆಳೆ ಸಾಲ:- 
ಈ ಯೋಜನೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ 
ರೈತರು ರೂ.3.00 ಲಕ್ಷಗಳವರೆಗಿನ ನಿವ್ನಳ ಶೇ.4 ರ ಬಡ್ಡಿ ದರದಲ್ಲಿ (ರಾಜ್ಯ 
ಸರ್ಕಾರದಿಂದ ನಿವ್ವಳ ಶೂನ್ಯ ಬಡ್ಡಿ ದರ) ಕಿಸಾನ್‌ ಕ್ರೆಡಿಟ್‌ ಕಾರ್ಡ್‌ ಮೂಲಕ 
ಬೆಳೆ ಸಾಲ ಪಡೆಯಲು ಅರ್ಜಿ ಸಲ್ಲಿಸಬಹುದಾಗಿದೆ. 
2. ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿನ ಹಾಲು ಉತ್ಪಾದಕರಿಗೆ ಮತ್ತು 
ಮೀನುಗಾರರಿಗೆ ದುಡಿಯುವ ಬಂಡವಾಳಕ್ಕಾಗಿ ಸಾಲ:- 
ಹಾಲು ಉತ್ಪಾದಕ ಸಹಕಾರ ಸಂಘಗಳು ಹಾಲು ಉತ್ಪಾದಕರಿಂದ ಅರ್ಜಿ 
ಪಡೆದು ಸಂಬಂಧಿಸಿದ ಬಟವಾಡೆ ಆಗುವ ಡಿಸಿಸಿ ಬ್ಯಾಂಕುಗಳಿಗೆ ಸಲ್ಲಿಸಿ 
ಗರಿಷ್ಟ ರೂ.2.00 ಲಕ್ಷಗಳವರೆಗಿನ ಸಾಲವನ್ನು ನಿವ್ಧಳ ಶೇ4 ರ ಬಡ್ಡಿ ದರದಲ್ಲಿ 


(ರಾಜ್ಯ ಸರ್ಕಾರದಿಂದ ಶೂನ್ಯ ಬಡ್ಡಿ ದರು ಪಡೆಯಲು ಯೋಜನೆ 
| ಇರುತ್ತದೆ. 
ಪ) ಸಹಾರ ರಂಗದಲ್ಲಿನ`ಯಾವ | ಮೇಲಿನ" ಯೋಜನೆಗಳಲ್ಲಿ ಸಹಕಾರರಂಗದಲ್ಲಿ `ಈ 84ಕಂಡ `ಫಲಾನುಭವಿಗ್‌ಗ' 

ಯಾವ ಕಸುಬುದಾರರಿಗೆ | ಲಾಭ ದೊರೆಯಲಿದೆ. 


ಅಥವಾ ಕ್ಷೇತ್ರದವರಿಗೆ ಈ 
ಯೋಜನೆಯ ಲಾಭ 
ದೊರೆಯಲಿದೆ? 


ಸಂಖ್ಯೆ. ಸಿಒ 413 ಸಿಎಲ್‌ವಎಸ್‌ 2020 


1. ಸಣ್ಣ ಮತ್ತು ಅತೀ ಸಣ್ಣ ರೈತರಿಗೆ ಸಕಾಲದಲ್ಲಿ ಬೆಳೆ ಸಾಲ 
ಈ ಯೋಜನೆಯು ಹೆಚ್ಚಿನ ಸಣ್ಣ ಮತ್ತು ಅತೀ ಸಣ್ಣ ರೈತರಿಗೆ ಮತ್ತು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಲಾಭವಾಗಲಿದೆ. 
2. ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿನ ಹಾಲು ಉತ್ಪಾದಕರಿಗೆ ಮತ್ತು 
ಮೀನುಗಾರರಿಗೆ ದುಡಿಯುವ ಬಂಡವಾಳಕ್ಕಾಗಿ ಸಾಲ 
ಈ ಯೋಜನೆಯು ಹಾಲು' ಉತ್ಪಾದಕರು ಮತ್ತು ಮೀನುಗಾರರಿಗೆ ಹಾಗೂ [ 
ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಲಾಭವಾಗಲಿದೆ. 


- RANE 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


